ಕೆ.ವಿ.ರಾಮಕ ೈಷ್ಣೇಗೌಡ 


ಹೊಸೂರಿನ ಬೆಟ್ಟದ ದೇವಾಲಯಗಳು: 


ಶಾಸನಗಳ ಹಿನ್ನೆಲೆಯಲ್ಲಿ '. 


ಬೆಂಗಳೂರಿಗೆ ಕೇವಲ ೪೦ ಕಿ.ಮೀ. ಅಂತರದಲ್ಲಿ 
ರುವ ಹೊಸೂರು ಇಂದಿನ ತಮಿಳುನಾಡಿನ ಧರ್ಮ 
`` ಪುರಿ ಜಿಲ್ಲೆಗೆ ಸೇರಿದ್ದು ಬೆಂಗಳೂರು-ಸೇಲಂ ಹೆದ್ದಾರಿ 
ಯಲ್ಲಿದೆ. ಈ ಊರಿನ ಪೂರ್ವಕ್ಷೆ ತೇರುಪೇಟಿಗೆ 
ಹೊಂದಿಕೊಂಡಂತಿರುವ ಬೆಟ್ಟವು ಸಮುದ್ರ ಮಟ್ಟದಿಂದ 


೩೧೨೬ ಅಡಿಗಳಷ್ಟು ಎತ್ತರದಲ್ಲಿದೆ. ಈ ಬೆಟ್ಟದ 
ಮೇಲೆ ಚಂದ್ರಚು ಇಡೇಶ್ವರ "`ದೇವಾಲಯವಿದೆ. ಅದಕ್ಕೆ 
ಹೊಂದಿಕೊಂಡಂತೆ ಮರಕತಾಂಬ ಗುಡಿಯೂ ಇದೆ" 
ದೇವಾಲಯದ ಆವರಣದಲ್ಲಿರುವ ಮಂಟಪಗಳಲ್ಲಿ 
ಮಹಾಗಣಪತಿ, ಸುಬ್ರಮಣ್ಣ, ದಕ್ಷಿಣಾಮೂರ್ತಿ, 
ಆಂಜನೇಯ ಮುಂತಾದ  ದೇವತಾಮೂರ್ಶಿಗಳು 


ಸ್ಥಾಪಿಸಲ್ಪಟ್ಟಿವೆ. ಪುರಾಣ ಕಥೆಯಲ್ಲಿ ಬರುವ ಮುದ್ಗಲ 
ಮತ್ತು ಉಕ್ಬಾಯಣ ಮುನಿಗಳೂ ಒಳ ಪ್ರಾಕಾರದಲ್ಲಿ 
ಸ್ಥಾನವನ್ನು "ಪಡೆದಿದ್ದಾರೆ. ಇದೇ ಬೆಟ್ಟದ ಮೇಲೆ 


`. ವಾಯುವ್ಯ ಭಾಗದಲ್ಲಿ ಕಾಳಿಕಾದೇವಿಯದೆಂದು ಕರೆ 
 ಯಲ್ಪಡುವ ಅಕ್ಕಸಾಲೀಶ್ವರ ಗುಡಿ ಇದೆ. ಈ ಬೆಟ್ಟದ 


by 


ಉತ್ತರದಲ್ಲಿ ಬಸ್ತಿ ಎಂಬ ಊರಿಗೆ ಹೊಂದಿಕೊಂಡಂತೆ ' 


ಚಿಕಬೆಟ ವಿದ್ದು “ಅಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ 


ತೆ 
ಪಾರ್ಶ್ರ ಸಾಥ ಬಸದಿ ಅಸ್ಥಿತ್ವದಲ್ಲಿದ್ದ ಬಗೆ ತಿಳಿಯುತ್ತದೆ. 

ಉ ಎವ ಆಟ 1೩ ಪ 
ಪ್ರಸ್ತುತ ಈ ದೇವಾಲಯಗಳಿಗೆ ಸಂಬಂಧಿಸಿದಂತೆ 


ಶಾಸನೋ ಕ್ಷವಾಗಿರುವ ವಿವರಗಳನ್ನು ಅವಲೋಕಿಸಲು 
ಈ 


ಲೇ ೇಖನದಲ್ಲಿ ಪ್ರಯತ್ನಿಸಲಾಗಿದೆ. 


ಹೊಸೂರು ಎಂಬುದು ಅಚ್ಚಕನ್ನಡ ಸ್ಥಳನಾಮ. 
ಹೊಸ +೬ ಊರು ಹೊಸವೂರು > ಹೊಸೂರು 
ಆಗಿದೆ. ಈ ಹೆಸರಿನ ಬಳಕೆ. ಯಾವಾಗ ಶುರು 


ವಾಯಿತು ಎಂದು ಹೇಳುವುದು ಕಷ್ಟದ ವಿಷಯವೆ. ' 


ಕ್ರಿಶ. ೧೩೧೪ರ ವರೆಗಿನ ಶಾಸನಗಳಲ್ಲಿ ಚೂಡವಾಡಿ 
ಅಥವಾ ಶೆವಿಡಪಾಡಿ ಎಂಬ ಊರೊಂದರ ಉಲ್ಲೇಖ 
ಗಳು ಕಂಡುಬರುತ್ತವೆ. ಈ ಹೆಸರು ಬಹುಮಟ್ಟಿಗೆ 
ಬೆಟ್ಟದ ತಪ್ಪಲಿನಲ್ಲಿರುವ ಇಂದಿನ ತೇರುಪೇಟೆಗೆ ಅನ್ತ 

2 s ಳಬಹುದು. ಮೈಸೂರು ಅರ 
ರ ಕ್ರಿ.ಶ.೧೬೭ ೪ರ” ಶಾಸನದಲ್ಲಿ 


ಇತಿಹಾಸ ದರ್ಶನ 


| ಸಿಂಹನ 


ಮೊದಲ ಬಾರಿಗೆ ಹೊಸವೂರು ಸೀಮೆ! ಯ ಪ್ರಸ್ತಾಪ ' 
ಬರುತ್ತದೆ. ಬಾಗಲೂರು ಪಾಳೆಗಾರರಲ್ಲಿ ಮೊದಲಿಗ 
ನಾದ ಗೂತಲಗುರಪ್ಪ . ಎಂಬುವವನು ಹೊಸೂರನ್ನು 
ಕಟ್ಟಿದನು ಎಂದು ಸೇಲಂ ಜಿಲ್ಲಾ- ಗೆಜೆಟಿಯರ್‌ನಲ್ಲಿದೆ. 
ಆದರೆ ಈ ಹೇಳಿಕೆಯನ್ನು ಸುಲಭವಾಗಿ ಒಪ್ಪಿಕೊಳ್ಳಲು 
ಬರುವುದಿಲ್ಲ. ಕಾರಣ ಹತ್ತನೆಯ ಶತಮಾನದ ವೇಳೆ 
ಗಾಗಲೇ ಈಗಿನ ಹೊಸೂರು  ಸ್ಥಳವಿರುವಲ್ಲಿ 
ಊರೊಂದು ಅಸ್ತಿತ್ವದಲ್ಲಿತ್ತು ಎಂಬುದು ಗಂಗ ಮಾರ್ಯ 
ಕನ್ನಡ" ಶಾಸನದಿಂದ ತಿಳಿದುಬರುತ್ತದೆ? 
ರಾಮನಾಯಕನ ಕರೆಯ ಗಂಗಮ್ಮ ಗುಡಿಯಲ್ಲಿರುವ 
ಈ ಶಾಸನ ಕ್ರಿ.ಶ ೯೬೯ಕ್ಕೆ ಸಲ್ಲಿತ್ತಿದ್ದು ಹೊಸೂರಿನಲ್ಲಿ 
ದೊರೆತಿರುವ ಅತ್ಯ ೦ತ ಪ್ರಾಚೀನ ಶಾಸನವಾಗಿದೆ. ಸರಿ 
ಸುಮಾರು ಇದೇ ಕಾಲಕ್ಕೆ ಸೇರಿದ ಶಾಸನವೊಂದು . 
ಅಲ್ಲಿನ ಗೊಲ್ಲರ ಪೇಟೆಯಲ್ಲಿ ದೊರೆತಿದೆ. ಮೇಲಿನ 
ಶಾಸನಾಧಾರಗಳನ್ನು.. ಗಮನಿಸಿದರೆ ಈಗಿನ ತೇರುಪೇಟೆ 
ಪ್ರದೇಶವೇ _, ಪ್ರಾಚೀನ್ಹ ಚೂಡವಾಡಿ ಹಾಗೂ 
ಹೊಸೂರು ಬಹುಶಃ ಹೊಯ್ದಳರ ಕಾಲದಲ್ಲಿ ಕಟ್ಟಲ್ಲ 
ಟ್ವಿರಬೇಕು ಎಂದು ಹೇಳಬಹುದು. 


ಹೊಸೂರಿನ ಪೇಟಿ ಬೀದಿಯನ್ನು ದಾಟಿ ದೇವರ 
ಕೆರೆ ಏರಿಯಮೇಲೆ ಹೋದರೆ ಅಲ್ಲಿ ಕ್ರಿಶ. ೧೫ನೇಯ 
ಶತಮಾನಕ್ಕೆ ಸೇರಿದ ಶಾಸನವಿದೆ. ಅದೇ ದಾರಿಯಲ್ಲಿ 
ಸ್ವಲ್ಪದೂರ ನಡೆದರೆ ರಸ್ತಯ ಎಡಭಾಗದಲ್ಲಿ ವೀರ 
ಗಲ್ಲು ಮತ್ತು ಮಾಸ ಸ್ತಿಕಲ್ಲುಗಳು ನಮಗೆ ಎದುರಾಗು 
ತ್ತವೆ. ತೇರುಪೇಟಿಯ. ಕಲ್ಯಾಣಿ ಸಮಾಪ ಇರುವ 
ನಾಗರಕಟ್ಟೆಯ ಮೇಲೆ ಒಕ್ಕೆ 'ಮಾಸ್ಥಿಕಲ್ಲಿದೆ. ಬೆಟ್ಟದ 
ಬುಡದಲ್ಲಿ ಒಂದು ಪ್ರಕೃತಿ ನಿರ್ಮಿತ "ಗುಹೆ. ಇದೆ. 
ಅದರಲ್ಲಿ ಬಾಗಿಲಿಗೆ ಎದುರಾಗಿ ಒಂದು ಲಿಂಗವಿದೆ. 
ಅದರ ಪಕ್ಕದಲ್ಲಿ ಮೆಟ್ಟಿಲುಗಳಿದ್ದು ದಾರಿ ಮುಂದುವ 
ರಿಯುತ್ತದೆ. 

ಚಂದ್ರಃ ಚೂಡೇಶ್ವರ ೬೪೩. ತೇರುಪೇಟೆಯ 


ಕಡೆಯಿಂದ. ಹೋಗಲು ಕಲ್ಲಿನ ಚಿಪ್ಪಡಿಗಳಿಂದ ನಿರ್ಮಿ 
ಸಿರುವ ಎರಡು ಕಾಲುದಾರಿಗಳಿವೆ. ಇತ್ತೀಚೆಗೆ ಬೆಟ್ಟದ 


ಮೇಲಕ್ಕೆ ವಾಹನಗಳು ಹೋಗಲು ಅನುಕೂಲವಾಗುವಂತೆ 
ರಸ್ತೆಯನ್ನು ನಿರ್ಮಾಣ ಮಾಡಿರುತ್ತಾರೆ. ಕಾಳಿಕಾದೇವಿಯ 


ಗುಡಿಯ ಪಕ್ಕದಲ್ಲಿ ಹಾದು ಹೋಗುವ ದಾರಿಯ ಮೂಲಕ. ` - 


ಬೆಟ್ಟದ. ಮೇಲಕ್ಕೆ ಹೋದರೆ ಮಾಹಾದ್ವಾರ ನಮಗೆದುರಾ 


ಗುತ್ತದೆ. ಪಶ್ಚಿಮಾಭಿಮುಖವಾಗಿರುವ ಇದು ಬಹುಶಃ 


ರಾಜಗೋಪುರ ನಿರ್ಮಾಣಮಾಡುವ ಉದ್ದೇಶದಿಂದ 
ಕಟ್ಟಲ್ಪಟ್ಟಿರಬಹುದು. ಚೋಳ/ವಿಜಯನಗರ ಅರಸರ 
ಕಾಲದಲ್ಲಿ ಈ ದ್ವಾರ. ನಿರ್ಮಾಣವಾಗಿರಬಹುದು 


ಎಂದು ಹೇಳಬಹುದು. ಇದನ್ನು ದಾಟಿ ಮುಂದೆ 


ಹೋದರೆ ದೇಗುಲದ ದಕ್ಷಿಣದಲ್ಲಿರುವ ಪ್ರವೇಶದ್ವಾರದ 
ಮೂಲಕ ಒಳಕ್ಕೆ ಹೋಗುತ್ತೇವೆ. ದ್ವಾರದ ಬಳಿ “ಎರ 
ಡು ಹಃ ವಿಗ್ರಹಗಳಿವೆ. "ಕಪ್ಪು ಗ್ರಾನೈಟ್‌ ಕಲ್ಲಿನಿಂದ 

ಸಿರುವ "ಭಕ್ತರು ಪ್ರಾರ್ಥ ನಾಭಂಗಿಯಲ್ಲಿದ್ದಾರೆ. 
ಚಿತ ಹೊರ ಅವರಣದಲ್ಲಿ ಕಾಶಿ ವಿಶ್ವನಾಥ 
ಗುಡಿ ಇದೆ. ಅದಕ್ಕೆ ಎದುರಾಗಿ ಸಿಮೆಂಟಿನಿಂದ ಮಾಡಿ 
ರುವ ನಂದಿಯಿದೆ. ಈ ಸ್ಥಳದಲ್ಲಿದ್ದ ಕಲ್ಲಿನ ನಂದಿ 
ಭಿನ್ನವಾದದ್ದರಿಂದ ಹೊಸ ನಂದಿಯನ್ನು ನಿರ್ಮಿಸಿರು 
ತ್ತಾರೆ. ಹೊರಪ್ರಾಕಾರ ಗೋಡೆ ಹಾಗೂ ಒಳಪ್ರಾಕಾರ 
ಗೋಡೆಗಳ ನಡುವೆ ಗರ್ಭಗುಡಿಗೆ ಎದುರಾಗಿ ಅಷ್ಟ 
ಮೂಲೆಯಾಕಾರದ ದೀಪಸ್ಥಂಭವಿದೆ. ಅದರ ಎತ್ತರ 
ಸುಮಾರು ೨೫ ಅಡಿಗಳು. ಒಳ ಆವರಣಕ್ಷೆ 


೨ ಎ ಫ್‌ 
ಹೋಗಲು ಮತ್ತೊಂದು ಪ್ರವೇಶದ್ವಾರದ ಮೂಲಕ 


ಹೋಗಬೇಕು. ಈ ಪ್ರವೇಶದ್ವಾರವು ದಕ್ಷಿಣಾಭಿಮುಖ 
ವಾಗಿದೆ. ಮೇಲ್ಭಾಗ ದಲ್ಲಿ ಗಾರೆಯಿಂದ" ರಚಿಸಲ್ಪಟ್ಟ 
ರುವ ಗೋಪುರವಿದೆ. ಬಳ ಆವರಣದ ' ಸುತ್ತಲೂ 
ಬೇರೆಬೇರೆ ದೇವತಾಮೂರ್ತಿಗಳ ವಿಗ್ರಹಗಳಿವೆ 
ಮೂಲ ಗುಡಿಗೆ ದಕ್ಷಿಣದಲ್ಲಿ ಪ್ರವೇಶದ್ವಾರದ ಎಡಕ್ಕೆ 
ಯಮನ ವ ಅದರ ಪಕ್ಕದಲ್ಲಿ ಆಸೀನ 
ಭಂಗಿಯ ಗಜಲ ಶಿಲ್ಪವಿದೆ. ಅದೇ ಸ್ಥಳದಲ್ಲಿ 
ಚಿಕ್ಕ ರೊ. ನ ಕೆಯರಿದ್ದಾರೆ. ಇವುಗಳ 
ಮಗ್ಗುಲಲ್ಲಿ ಬಿಡಿ ಮಾತೃಕೆಯರು ಹಾಗೂ ವೀರಭದ್ರರ 
ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಮೇಲೆ ತಿಳಿಸಿದ 


ಎಲ್ಲ ಶಿಲ್ಪಗಳು ಉತ್ತರಕ್ಕೆ ಮುಖಮಾಡಿಕೊಂಡಿವೆ. 


ಪ್ರ 


ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಪರಾಗ 
ಖವಾಗಿ ನಿಂತಿರುವ ಭಕ್ತನ ವಿಗ್ರಹವಿದೆ. ಅದರ ಪಕ್ಷ 


ದಲ್ಲಿ ಸುಮಾರು ಒಂದು ಅಜ ಎತ್ತರದ ಪ್ರಾಚೀನ 


ಬಲಮುರಿ ಗಣೇಶನ ಶಿಲ್ಪವಿದೆ. ಅಲ್ಲಿಯೇ" ೬೩ ಜನ 
ಪುರಾತನರ ಸಾಲು ವಿಗ್ರಹಗಳಿವೆ. ಅದೇ ಜಾಗದ 
ಒರಟುಕಲ್ಲಿನಲ್ಲಿ ನಿಯತಿಯನ್ನು ಕೆತ್ತಿದ. ಅದ ಸ 
ಅರುಣಾಚಲೇಶ್ವರ ಲಿಂಗವಿದೆ. ಹಾಗೆಯೇ ಮುಂದು 


"ದರಲ್ಲಿ ಸಂಶಯವಿಲ್ಲ". 


ರಿದರೆ ಮರಕತಾಂಬ ದೇವಾಲಯವಿದೆ. ಅದರ ತಳ 
ಪಾಯದಲ್ಲಿ ಸುತ್ತಲೂ ಕನ್ನಡ ಮತ್ತು ತಮಿಳು ಶಾಸನಗ 
ಳನ್ನು ನೋಡಬಹುದು. ಅಮ್ಮನವರ ಗುಡಿಯ ಮುಂದೆ 
ಪ್ರಾಕಾರ ಗೋಡೆಗೆ ಹೊಂದಿಕೊಂಡಂತೆ ಇರುವ ಜಗತಿ 


ಯಲ್ಲಿ ಲಿಂಗಗಳ ಸಾಲು, ನಂತರ ಕಾಪಾಲ ಭೈರವನ ವಿಗ್ರ 


ಹವಿದೆ. ಭೈರವನ ಕೈಯಲ್ಲಿ ಡಮರುಗ, ತ್ರಿಶೂಲ, ಕಪಾಲ 


: ವಿದ್ದು ನಾಯಿಗೆ ಆಹಾರವನ್ನು ನೀಡುತ್ತಿದ್ದಾನೆ. ಅದೇ 


ಗುಡಿಯ ಇ ಬಾಗದ ಚಂಡಿಕೇಶ್ವರ ಗುಡಿ 
ಮತ್ತು ಗಣಪತಿ ಹಗಳಿವೆ. ಇಲ್ಲಿರುವ ಗಣಪತಿ ವಿಗ್ರ 
ಹಗಳು ಶಿಲ್ಪ ತ ಷ್ಟಿ ಯಿಂದ ಗಮನಾರ್ಹ ವಾಗಿದೆ. 
ಹಾಗೆಯೇ ಮುಂದುವರಿದರೆ ಈಶಾನಮೂರ್ತಿಯ ಶಿಲ್ಪ 
ವಿದೆ. ಮೂಲಗರ್ಭಗುಡಿಯ ಎದುರಿಗೆ ಪಶ್ರಿಮಾಭಿಮುಖ 
ವಾಗಿರುವ ನಂದಿಯಿದೆ ಅದರ ಎದುರು ಬಲಿಪೀಠ 
ಹಾಗೂ ಧ್ವಜಸ್ಟಂ wile ; ಪಾ ಕಥೆಯಲ್ಲಿ ಬರುವ 

Rg ಮೂರ್ತಿಗಳಿರುವುದು 


(ಡಿ ಕಾಯ 
ಕತಿ ಕ ಎ. ದಷ್ಟ ಹ ಲ 
ಇಲ್ಲಿಯ ನಂದಿಯ ಪಕ್ಷದ ವೃಷ್ಣವಿಯ ಶಿಲ್ಪವಿದ್ದು 
ನ ಪಾರಾ ಪಾಸ ಬ ಇಹ ಸತರ ಹಾಜಿ 
ಇದು. ಹ್ರಾಚೀನವೆೊಂದು ಹೇಳ ಹುದು. ಮುಂದುವರಿದರೆ 
ಪ್ರ 
ತ್‌ ಶ್ರ ಇಂತಾ ಬ್‌ ವ್ರ 
ಬಿಡಿ ಕಿಲಗಳ್ಳು ತು ಗ್ರಾ ಣಗ 
ಆ ಫ್‌ ಲ್ಯ ಬ ಎವ. ಈಸ] 
ಆಳವು. ಉಗ್ರಾಣದ ಪಕ್ಷ ಜಿ ಹ ಮೂಂಜವವದೆ. ಅದರ 
ಮಮ ವ ಷೆ ವ ed ಸ 
ಅರಿರಿಅು ಬಟ್ಟಲ ದಲ್ಲಿ UNS ed iL ಸಗರ 
ಟಟ ಲ ರಾದಾ ಕಾವ pe ಜ್‌ ಹಾ ಪ್ಲ ಆವ್‌ ಕ 
ಕಿರಿದಾದ ದಿ ಇದೆ. ಪತಾ ಮಂಜಟತರ ಮುಂಬ ತುಲಾ 
ಕ ಜಾನೆ ಇಷ್ಟು ಇಸ ಸ್‌ : ಹಾವು ಎ ಇ ಎತ ಹ 
ಭಾರ ಕಂಬಗಳಿವೆ. ಈ ಕಂಬದಲ್ಲಿ ಪ್ರಾಚೀನ ಕನ್ನಡ ಶಾಸನ 


ವಿದೆ. ಗಂಗರ ದೇವಾಲಯದ ಕಂಬಗಳನ್ನು ಉಯ್ಕಾಲೆಕಂ 
ಬಗಳು ಹೋಲು ತ್ತವೆ. 


ಗರ್ಭಗುಡಿಯ ದಕ್ಷಿಣದಲ್ಲಿ ಸುಮಾರು ಹತ್ತು 
ಅಡಿ ಎತ್ತರದ ಗಣಪತಿ ಮಂಟಪವಿದೆ. ಈ ಮಂಟ 
ಪದ ರಚನಾ ವಿನ್ನಾಸವು ಗಂಗರ ದೇವಾಲಯಗಳ 
ಮಾದರಿಯನ್ನು ಹೊಲುತ್ತದೆ. ಆವರಣದಲ್ಲಿರುವ 
ಗುಡಿಗಳಿಗೆಲ್ಲ ಈ ಮಂಟಪ ಪ್ರಾಚೀನವಾಗಿರ ಬೇಕು 
ಎಂದು ಹೇಳಬಹುದು. “ಈ ಗಣಪತಿ ದೇವಾಲಯ 


ಪ್ರಾಚೀನವೆನ್ನುವುದರಲ್ಲಿ ಸಂಶಯವಿಲ್ಲ. ಈಗ ಗರ್ಭ 
ಗೃಹ ಮಾತ್ರ ಉಳಿದಿದ್ದು ಉಳಿದ ಅವಶೇಷಗಳು 


2 
36 


ಆದರೆ ಇದರಲ್ಲಿದ್ದಿರಬಹುದಾದ ಕುಬವಾದ 
ರುದ್ರಕಾಂತ ಕಂಭಗಳ ಳನ್ನು ಅದರ ಪಕದಲ್ಲಿಯೇ ಇರುವ 
ಮಂಟಪಕ್ಕೆ ಬಳಸಿರುತ್ತಾರೆ. ಈಗ ಗಣಪತಿಯನ್ನು 
ಇಟ್ಟಿರುವರಾದರೂ ಹಿಂದೆ ಅಲ್ಲಿ ಶಿವಲಿಂಗ 'ವತ್ವೆಂಬು 
ರಾಮನಾಥನ ಮರಣವನ್ನು 
ಉಲ್ಲೇಖಿಸುವ ಶಾಸನವಿರುವುದು ಈ ಮಂಟಪದ 
ಲ್ಲಿಯೇ. ಮಂಟಪದ ಬಲಕ್ಕೆ ವಿಷ್ಣು, ಎಡಭಾಗದಲ್ಲಿ 


(1 


-ಆಲಂಕಾರಿಕವಾಗಿವೆ. 


ದುರ್ಗೆ ಹಾಗೂ ಹಿಂದೆ ವಿಷ್ಣುವಿನ ಶಿಲ್ಪವಿದೆ. ಶಂಖ, ಚಕ್ಕ 
8 ಈ ಹ 


ಅಭಯ ಹಾಗೂ ಕಟಿ ಹಸ್ತವನ್ನು ಹೊಂದಿ ದ್ದು ಸಲದ 
ಅಡಿ ಎತ್ತರವಾಗಿದೆ. ಗರ್ಭಗೃ ಹದ ಹಿಂಬದಿಯಲ್ಲಿ ವಿ 

ವಿನ ವಿಗ್ರಹ ವಿದೆ. ಕೆತ್ತನೆ ಸುಂದರವಾಗಿದೆ ಹಾಗೂ ಹೆ ಚ್ಚು 
ಅಲಂಕಾರಗಳಿಂದ ಕೂಡಿದೆ. ದೇವಾಲಯದ ಇಡ 
ದಲ್ಲಿ ಬ್ರಹ್ಮನ ವಿಗ್ರಹವಿದೆ. ಮೂರು ಮುಖ, ಜಪಮಾಲೆ, 
ಕಟಿಹಸ್ವ, ಜಟಾಬಂಧ ಇತ್ತಾದಿಗಳಿಂದ ಕೂಡಿದೆ. ಗಣಪತಿ 
ಮಂಟಪ ಎಡಪಾಶ್ವ ೯ದಲ್ಲಿ ದುರ್ಗೆಯ ಎದುರಾಗಿ 
ಆಸೀನ ಕಾಪಾಲ ಭೈರವನಿದ್ದಾನೆ. ಒಂದೂವರೆ ಅಡಿ ಎತ್ತ 
ರವಿರುವ ಈ ಶಿಲದ ಕೆಯ ಲ್ಲ ಡಮರುಗ, ತ್ರಿಶೂಲ, 
ಕಪಾಲ, ಸರ್ಪಗಳಿದ್ದು ಚದುರಿ ಸಾಧನದ ಇದರ 


ಪಕ್ಷದಲ್ಲಿ ಕುಬ್ರ ರ್ತಿಯ ವಿಗ್ರಹವಿದೆ. 
ಮುಂದೆ ವಿನಾಯಕನ ಮೂರು ಬಗೆ ಗ್ರಹಗಳಿವೆ. ಮೊದಲನೆ 
ಯದು ಬಂಡೆಯಲ್ಲಿ ಬಿಡಿಸಿ ಸ್‌ ಇದು ಪ್ರಾಚೀನ ಶಿಲ್ಪ. 
ಎರಡನೆಯದು ಸ್ಥಾನ ಶಕ ಮೂರ್ತಿ. ಅದರ "ಪಕ್ಕದಲ್ಲಿರು 
ವುದು ನೃತ್ಯಗಣಪತಿ ನಂತರ ರಾಜಗಣಪತಿಯ 
ಮಂಟಪವಿದೆ. 


ಸುತ ದೇವಾಲಯದ ಪ್ರವೇಶದ್ದಾರ 


ದಕ್ಷಿ ಣದಿಕ್ಕಿಗಿದೆ. ಆದರೆ ಗರ್ಭಗುಡಿ ಇರುವುದು 
ಪೂರ್ವಾಭಿ ಮುಖವಾಗಿಯೇ. ಪ್ರವೇಶದ್ವಾ ರದ 
ಎರಡೂ ಕಡೆ ಶೈವ ದ್ವಾರಪಾಲಕರಿದ್ದಾರೆ. ಅಭಯ, 


ವರದ, ಚಿನ್ಮಯ ಮತ್ತು ವಿಸ್ಮಯ ಹಸ್ತಗಳ ಭಂಗಿ 
ಯಲ್ಲಿರುವ ಈ ಶಿಲ್ಪಗಳನ್ನು ಕಪ್ಪ ಗ್ರಾನೈಟ್‌ ಕಲ್ಲಿ 
ನಿಂದ ನಿರ್ಮಿ ಸಿದ್ದಾರೆ. ಸುಮಾರು ಐದು ಅಡಿ ಎತ್ತರ 
ವಿರುವ ಈ ಶಿಲ್ಪಗಳು ಹೊಯ್ಸಳರ ಶಿಲ್ಪಗಳನ್ನು ನನ 
ಪಿಗ ತರುತ್ತವೆ. ವಿಶಾಲವಾದ ಪ್ರವೇಶದ್ದಾರವನ್ನು 
ಹೊಂದಿರುವ ಈ ದೇವಾಲಯ ಗರ್ಭಗುಡಿ, ಸುಖ 
ನಾಸ್ಕಿ, ಎರಡು ನವರಂಗಗಳನ್ನು ಒಳಗೊಂಡಿದೆ. 
ಗರ್ಭಗುಡಿಯ ಪ್ರವೇಶದ್ವಾರ ಕಿರಿದಾಗಿದೆ. ಅಲ್ಲಿರು 
ವುದು ಉದ್ಭವಲಿಂಗ. ಒಳನವರಂಗದಲ್ಲಿರುವ ಕಂಬ 
ಗಳು ಗಂಗರ” ಕಂಬಗಳನ್ನು ಹೋಲುತ್ತ ವೆಯಾದರೂ 
ಎರಡನೆಯ ನವರಂಗದಲ್ಲಿ 
ಕಾಪಾಲ ಭೈರವಿ ಹಾಗೂ ಕಾಪಾಲ ಭೈರವನ ವಿಗ್ರಹ 
ಗಳಿವೆ. ಎರಡೂ ಆಸೀನ ಶಿಲ್ಪಗಳು. ಕಾಪಾಲ ಭರ ರವಿ 
ಚೆತುರ್ಭುಜವನ್ನು ಹೊಂದಿದ್ದು ಕಿವಿಯಲ್ಲಿ ಓಲೆಯನ್ನು 
ಧರಿಸಿದ್ದಾಳೆ. ಡಮರುಗ, ತ್ರಿಶೂಲ, ಕಪಾಲ್ಲ ಸರ್ಪ 
ಗಳು ಕಾಪಾಲ ಭೈರವನ ಕೈಯಲ್ಲಿವೆ. ಅಲ್ಲಿಯೇ 
ಮೂರು ಅಡಿ ಎತ್ತರದ ಸುಂದರ ಕೆತ್ತನೆಯ ಸೂರ್ಮನ 
ಶಿಲವಿದೆ. ಎರಡನೆಯ ನವರಂಗದಲ್ಲಿರುವ ಆರು 


ಇತಿಹಾಸ ದರ್ಶನ 


ಕಂಬಗಳು ಕಲಾತ್ಮಃ ಕ ಕೆತ್ತನೆಯಿಂದ ಕೂಡಿವೆ. ಕಪ್ಪುಗ್ರಾನೈ ಟ್‌ 
ಕಲ್ಲನ್ನು ಉಪಯೋಗಿಸಿದ್ದರೂ ಸೂಕ್ಷ್ಮ ಕೆತ್ತನೆಯು 
ಹೊಯ್ಸ ಳಶ್ರೆ ಶೈಲಿಯದಾಗಿದೆ. 


ಪ್ರಸ್ತುತ ೫ ಚಂದ್ರಚೂಡೇಶ್ವರ ದೇವರಿಗೆ ಸಂಬಂಧಿಸಿ 


ಸ 


" ದಂತೆ ಶಿ ವೇದವ್ಯಾಸ ವಿರಚಿತ ಅಷ್ಟಾದಶ ಪುರಾಣ 


ಜೆ; 
ಗಳಲ್ಲಿ ಪ್ರಸಿದ್ದವಾದ ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮ 
-ನಾರದರ ಸಂವಾದದ ರೂಪದಲ್ಲಿ ೧೨೩೬ ಶ್ಲೋಕಗ 
ಳನ್ನೊಳಗೊಂಡ ಹದಿನಾರು ಅದ್ದಾಯಗಲ್ಲಿ “ಭದ್ರಗಿರಿ 
ಮಹಾತ್ಮೆ” ಎಂಬ ಹೆಸರಿನಲ್ಲಿ ಸ್ಥಳಪುರಾಣ ಇವಿದ್ದು 
ಅದರ ಸಾರಾಂಶ ಹೀ ಹೀಗಿದೆ ಒಮ್ಮೆ ಪರಮೇಶ್ನ ಕರಮ 
ಪಾರ್ವತಿ ಸಮೇತನಾಗಿ ಕೈಲಾಸದಲ್ಲಿ, ವಿಹರಿಸುತ್ತಿ 
ದ್ದಾಗ, ಭದ್ರಗಿರಿಯಲ್ಲಿ ತನ್ನನ್ನು ಕುರಿತು ತಪಸ್ಸನ್ನಾಚ 
ರಿಸುತ್ತಿದ್ದ ಭಕ್ತನೊಬ್ಬನಿಗೆ ದರ್ಶನವನ್ನು ಕೊಡುವ 
ಸಲುವಾಗಿ ಶಿವ ಇದ್ದಕ್ಕಿದಂತೆ ಅಡ್ಯಶನಾಗಿ ಒಂದು 
ಉಡದ ರೂಪವನ್ನು ಧರಿಸುತ್ತಾನೆ” ಇದನ್ನರಿಯದ 
ಪಾರ್ವತಿ ಶಿವನನ್ನು ಕಾಣದೆ ಕಂಗಾಲಾಗಿ ಉಡವನ್ನು 
ನೋಡಿ ಆಕರ್ಷಿತಳಾಗಿ ಅದನ್ನು ಹಿಡಿಯಲು ಪ್ರಯ 
ಶ್ಲಿಸಿ ವಿಘಲಳಾಗುತ್ತಾಳ. ಕೊನೆಗೆ ಆ ಗೌಧೇಯ 
(ಉಡ) (ದಕ್ಷಿಣ) ವಿನಾಕಿನಿ ನದಿಯ ಸಮಾಪದ 
ಭದ್ರಗಿರಿಯ ಚಂಪಕ ವೃಕ್ಷವೊಂಡರಲ್ಲಿ ಕಾಣ ಣಿಸಿಕೊಳ್ಳು 
ತ್ತದೆ. ಗಿರಿಜೆ ತನ್ನ ಸಖಿಯರೊಡನೆ ಅಲ್ಲಿಗೂ ಬಂದು 
ಆ ಗೌಧೇಯುವನ್ನೇ ನೋಡುತ್ತ ನಿಲ್ಲುತ್ತಾಳೆ. ಚಂಪಕ 
ವೃಕ್ಷದ ಸಮಾಪದಲ್ಲಿ ತಪೋನಿರತನಾಗಿದ್ದ ಮುದ್ಗಲ 
ಮತ್ತು ಉಕ್ಲಾಯಣರೆಂಬ ಮುನಿಗಳು. ಅದನ್ನು 


` ನೋಡಿ ತಮ್ಮ” : ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. 


ಆ ಶಬ್ದಕ್ಕೆ ಗಾದಿ €ಯ ಮಾಯವಾಯಿತು. ಆಗ ಗೌರಿ 
ಕೋಪಗೊಂಡು ಮುನಿಗಳಿಗೆ  ಮೂಕ-ಕಿವುಡರಾಗಿ 
ಜೇಡರ ಜಾತಿಯಲ್ಲಿ ಹುಟ್ಟಿರೆಂದು ಶಾಪಕೊಟ್ಟಳು. 
ನಂತರ ಅವರ ಆಕ್ರಂದನವನ್ನು ಕೇಳಿ ತನ್ನ ತಪ್ಪಿನ 
ಅರಿವಾಗಿ, ಪಾರ್ವತಿ ಪಶ್ಚಾತ್ತಾಪಗೊಂಡು ತನ್ನ 
ದೋಷನಿವಾರಣೆಗಾಗಿ ಶಿವನನ್ನು ಕುರಿತು ತಪಸ್ಸನ್ನಾಚ 
ರಿಸತೊಡಗಿದಳು. ಇತ್ತ ಮುದ್ಗಲ- ಉಕ್ತಾಯಣರೂ 
ಜೇಡರಾಗಿ ಹುಟ್ಟಿ ತಮ್ಮ ಪೂರ್ವ ಜನ್ಮ ಸ್ಮರಣೆಯಿಂದ 
ಶಾಪವಿಮೋಚನೆಗಾಗಿ ಶಿವನನ್ನು ಕುರಿತು ತಪೋನಿರತ 
ರಾದರು. ತಾಲಾಂತಕದಲ್ಲಿ ಶಿವನು ಪ್ರತ್ಯಕ್ಷನಾಗಿ 
ಪಾರ್ವತಿಯನ್ನು ಸಂತೈಸಿ ಶಾಪಗ್ರಸ್ಥರಾದ ಮುನಿಗಳಿಗೆ 
ಶಾಪ ವಿಮೋಚನೆಯನ್ನು ಸಂತೈಸಿ ಶಾಪಗ್ರಸ್ಥರಾದ 
ಮುನಿಗಳಿಗೆ ಶಾಪವಿಮೋಚನೆಯನ್ನು ಮಾಡಿದನು. 
ಧರ್ಮದೇವತೆಯ ಕೋರಿಕೆಯಂತೆ ಭಕ್ತಾನುಗ್ರಹ ಸಲು 


ವಾಗಿ ಮರಕತಾಂಬ (ಪಾರ್ವತಿ) ಸಮೇತನಾದ ಶಿವ 
ಚೆಂದ್ರಚೂಡೇ ಶ್ವರನ ರೂಪದಲ್ಲಿ ಭದ್ರಗಿರಿಯಲ್ಲೇ ನೆಲೆ 
ಯಾದನು. ಈಗಲೂ ಶಿವ ಗೌಧೇಯದ ರೂಪದಲ್ಲಿ ಭಕ್ತ 
ದಿಗೆ ಕಾಣಿಸಿಕೊಳ್ಳು ತ್ತಾನೆಂದು ಹೇಳುತ್ತಾರೆ. ಪಾಂಡವರು 
ವನವಾಸದ ಕಾಲದಲ್ಲಿ ಭದ್ರ ಗಿರಿಗೆ ಬಂದು ಚಂದ್ರಚೂಡೇ 
ಶ್ವರನಿಗೆ ಪೂಜೆಯನ್ನು ಸ ಲ್ಲಿಸಿದ್ದರೆಂಬ ಐತಿಹ್ಯ ವದೆ. 


ಪುರಾಣ ಕಥೆಯಲ್ಲಿ ಈ ಬೆಟ್ಟವನ್ನು ವೃಷಭಾ 
ಚಲ, ಭದ್ರಗಿರಿ, ಭದ್ರಾಚಲ, ಬಧಿರಾದ್ರಿ, ಚಂಪಕಾದ್ರಿ, 
ಚಂಪಕಾಚಲ, ಚಂಪಕವನ ಮುಂತಾದ ಹೆಸರುಗಳಿಂದ 
ಕರೆದಿರುವುದು ಕಂಡುಬರುತ್ತದೆ. ದಳವಾಯಿ ಕಳಲೆ 
ನಂಜರಾಜಯ್ಯ ಜದ್ರಗಿರಿ ಬೆಟ್ಟದ ಪೂರ್ವಕ್ಕಿರುವ 
ತಿರುವಿಚ್ಚಿಹಳ್ಳಿ ಎಂಬಲ್ಲಿ ನಂಜರಾಜಸಮುದ್ರ ನಂಬ 
ಅಣೆಕಟ್ಟನ್ನು" ಕಟ್ಟಿಸಿದನೆಂದು ಕ್ರಿಶ. ೧೬೭೪ರ ಶಾಸನ 
ದಿಂದ “ತಿಳಿದುಬರುತ್ತದೆ ಆತನು ಕನ್ನಡದಲ್ಲಿ ರಚಿಸಿ 
ರುವ “ಭದ್ರಗಿರಿ ಮಹಾತ್ಮೆ” ಕೃತಿಯಲ್ಲಿ ಭದ್ರಗಿರಿ 
ಪಿನಾಕಿನಿ-ವಹ್ಲಿ ನದಿಯ ಸಂಗಮದ ಸೈಯತ್ಯಕ್ಕಿದ 
ಯೆಂದು ಹೇಳುವುದರಿಂದ ಪ್ರಯಾಶಃ ಇದು ಕೂಡ 
ಈ ಬೆಟ್ಟವನ್ನು ಕುರಿತೆದ್ದೇ ಇದ್ದಿರಬೇಕು. ಅಂದರೆ 
ಕ್ರಿತ ಹದಿನೇಳನೆಯ ಶತೆಮಾನಕ್ಕಾಗಲೇ ಈ ಸ್ಥಳಪು 

ಣ ಪ್ರಚಲಿತವಿದ್ದ ಅಂಶ ದೃಢಪಡುತ್ತದೆ. 


ಗಂಗ್ಗ ಚೋಳ್ಕ ಹೊಯ್ಸಳ ವಿಜಯನಗರ, 
ಮೈಸೂರು ಅರಸರೇ ಅಲ್ಲದೆ ಅವರ ಸಾಮಂತರು, 
ಮುಂಡಲಿಕರು, ಅಧಿಕಾರಿಗಳೆಂದು ವಿವಿಧ ಸೇವಗಳು 
ಈ ಬೆಟ್ಟದ ದೇವರುಗಳಿಗೆ ಸಂದಿವೆ. ಇಲ್ಲಿನ ಮೂಲ 
ದೇವಾಲಯವು ಹತ್ತನೆಯ ಶತಮಾನಕ್ಕಾಗಲೇ ಪ್ರಸಿದ್ಧಿ 
ಯನ್ನು ಪಡೆದಿತ್ತು ಎಂಬುದು ನಿಶ್ಚಿತ. ಕ್ರಿಶ ಶ್ರ. ಹನ್ನೊಂ 
ದನೆಯ ಸತಮಾನಕ್ಕೆ ಸೇರಿದ ಕುಲೋತ್ತುಂಗ ಚೋಳನ 
ಶಾಸನವೊಂದು ಬೆಟ್ಟಕ್ಕೆ. ಹತ್ತುವ ಮೆಟ್ಟಲಿನ 

ಲಿದೆ, ಅಂದರೆ ಶಾಸನವನ್ನು ಹಾಕಿಸುವುದಕ್ಕೆ 
ಮೊದಲೇ ಮೆಟ್ಟಿಲುಗಳ ರಚ 4ನೆ. ಆಗಿರಬೇಕು. ಬೆಟ್ಟದ 
ಮೇಲೆ ದೇವಾಲಯಕ್ಕೆ ಸಂಬಂಧಿಸಿದಂತೆ ದೊರೆಯುವ 
ಪ್ರಾಚೀನ ಹಸ ಚೋಳ ರಾಜೇಂದ್ರನದು. ಅವರ 


ಆಳ್ವಿಕೆಯ ಹದಿನಾಲ್ಕನೆಯ ವಷ ನದಲ್ಲಿ (ಕ್ರಿ.ಶ 
೧೦೨೬) ಕತ್ತಿಸಿರುವ "ಈ ಶಾಸನದಲ್ಲಿ ಸಾಲೆವೂರಿನ 
ಒಬ್ಬ ಗೌಡನ ಹೆಂಡತಿ "ಗೌಡ ತೊಡುಗೆ" ಯಾಗಿ 


ಒಂದು ಕೆರೆಯನ್ನು ತಭ್ಪಸಿವಳು ಎಂದಿದೆ (ಇದು ಕನ್ನ 
ಅರು ಪಾ 'ಗಮನಾಹ ಈ ಶಾಸನ ಸುಬ್ರ 

ಹ್ಮಣ್ಯ ಮಂಟಪದ ಮಂಡೆ ಇರುವೆ ತುಲಾಭಾರದ 
ಹೊತ್ತಿಗೆ ಕೊಟ್ಟಿರುವ ಉತ್ತರಕ್ಕೆ ಮುಖ ಮಾಡಿರುವ 


೧೩೮ 


ತೊಲೆಯಲ್ಲಿದೆ. ಆ ವೇಳೆಗೆ ದೇವಾಲಯದಲ್ಲಿ ತುಲಾಭಾ 
ರವು ನಡೆಯುತ್ತಿತ್ತು ಎಂಬುದು ಇದರಿಂದ ಸ್ಪಷ್ಟವಾಗು 
ತ್ತದೆ. ಮೂಲ ದೇವರನ್ನು ಳಿದು ಇತರ ದೇವತಾಮೂರ್ತಿ 
ಗಳ ಸ್ಥಾಪನೆ, ಮಂಟಪರಚನೆ, ಪ್ರಾಕಾರ ಗೋಡೆಗಳ 


. ನಿರ್ಮಾ ಗಳ ಬಗ್ಗೆ ಶಾಸನಗಳಲ್ಲಿ ಮಾಹಿತಿಗಳು ದೊರೆ 


ಯುತ್ತವೆ. ಮರಕತಾಂಬ ದೇವಿಯ ಪ್ರತಿಷ್ಠಾಪನೆಯನ್ನು 
ತ್ರಿಭುವನಮಲ್ಲ ಪೂರ್ವಾಧಿರಾಜ ಅತ್ತಿಅಳ್ವ ಕ್ರಿಶ. 
೧೨೬೧ರಲ್ಲಿ ಮಾಡಿಸಿ ಇವನ ಮಗ ಧಮೃತ್ತಾಳ್ವ 
ದೇವಿಯ ಪೂಜೆಗೆ ಕೊತ್ತ ಗಾಮುಂಡನ ಪಲ್ಲಿ ಎಂಬ 
ಗ್ರಾಮವನ್ನು ದತ್ತಿ ಬಿಟ್ಟಿದ್ದಾನೆ. ಇಲ್ಲಿ ಉಕ್ತವಾಗಿರುವ 
ಕೊತ್ತಗಾಮುಂಡನಪಲ್ಲಿ ಹೊಸೂರಿನ ಪಶ್ಚಿಮಕ್ಕೆ ಕರ್ನಾ 
ಟಕದ ಎಲ್ಲೆಗೆ ಹೊಂದಿಕೊಂಡಂತಿರುವ ಸೊತ್ತಗೊಂಡನ 
ಹಳ್ಳಿಯೇ "ಆಗಿರಬೇಕು. ಹೊಯ್ಸಳರ ಸಾಮಂತರಾಗಿದ್ದ 
ಪೂರ್ವಧಿರಾಜರ ಶಾಸನಗಳು "`ಬೆಂಗಳೂರು ಹಾಗೂ 
ಕೋಲಾರ ಜಿಲ್ಲೆಗಳಲ್ಲಿ ದೊರೆಯುತ್ತವೆ. ರಾ 


ತ 


ಡಿಯ ಮುಂದಿರುವ 


ಮಗ ಮಾದೇವ. ಈ ಶಾಸನದ ಕಾಲ ಕ್ರಿಶ. ಹದಿ 
ತಾಳೆ ಶತಮಾನ. ಅದೇ ಸಳದಲ್ಲಿರುವ 
ಸೋಪಾನ ರಚನೆ ವರಂಗ (ಮಾಲಿಯ)ಪ್ರನ ಮಗ 
ಕುನಿ ಪಟನಿಂದ ಆಗಿದೆ. ಕಳನಿಯೂರಿನ ಚಟ ದೇವನ 
ಕುಮಾರ (ಹೆಸರಿನ ಭಾಗ ತೃಟಿತ) ನಂದಿ ವಿಗ್ರಹದ 
ಬಲಗಡೆ ಇರುವ ಮಂಟಪವನ್ನು ಸುಮಾರು ಕ್ರಿ.ಶ. 
೧೪ನೆಯ ಶತಮಾನದಲ್ಲಿ ಕಟ್ಟಿಸಿದನೆಂದು ತಿಳಿಯುತ್ತದೆ. 


ಈ ದೇವಾಲಯಕ್ಕೆ ಎರಡು ಪ್ರಾಕಾರ ಗೋಡೆಗ 
ಳಿವೆ. ಮೂಲ ಗುಡಿಗೆ * ಪ್ರದಕ್ಷಿಣಾ ಪಥದಂತೆ ಇರುವ 


ಪ್ರಕಾರ ಗೋಡೆ ಕ್ರಿ.ಶ. ಸುಮಾರು ಹದಿಮೂರನೆಯ . 


ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಇದನ್ನು ಮಾಡಿಸಿ 
ದವನು ತ್ರಿಭುವನಮಲ್ಲ _ಪೂರ್ವಾಧಿರಾಜ ಧರ್ಮತಶ್ತಾ 


ಛ್ವನ ಕುಮಾರ ಅತ್ತಿಮಲ್ಲ' ಮತ್ತೆ ಇಡೀ ದೇವಾಲಯಕ್ಕೆ 


ರಚನೆಯಾಗಿರುವ `ಪ್ರಾಕಾರಿ ಗೋಡೆ ಹದಿನಾರನೆಯ 
ಶತಮಾನದಲ್ಲಿ ಕೋಟನಾಯಕನ ಮಗ ಮಡಿಯವಿಂದ 
ನಿರ್ಮಾಣಗೊಂಡಂತೆ ತಿಳಿಯುತ್ತದೆ. ಈ ಪ್ರಕಾರ 
ಗೋಡೆ ಎತ್ತರವಾಗಿದ್ದು ಇಂದಿಗೊ ಅಪೂರ್ಣ ಅವಸ್ಥೆ 
ಯಲ್ಲಿರುವ ಮಹಾದ್ವಾರವನ್ನು "ಕೊಡಿಕೊ ಳ್ಳುತ್ತದೆ. 
ಒಂದೇ ದೇಗುಲಕ್ಕೆ ಎರಡು ಪ್ರಾಕಾರ ಗೋಡೆಗಳು 
ನಿರ್ಮಾಣಗೊಳ್ಳಲು ಕಾರಣವೇನು? . ಎಂಬ ಪ್ರಶ್ನೆ ಉದ 
ಯಿಸುತ್ತದೆ. ಬೆಟ್ಟದ ತುದಿಯಲ್ಲಿ ನಿರ್ಮಾ ಣವಾಗಿದ್ದ 
ಗುಡಿಯ ಸುಮಾರು ವರ್ಷಗಳು ಮಳೆ, ಗಾಳಿ ಬಿಸಿ 


ಇತಿಹಾಸ ದರ್ಶನ 


(1 


೫೦ ದೀಪಗಳ ನ್ನು ಉರಿಸಲು, 


ಲುಗಳಿಗೆ ಸಿಕ ಸಿಥಿಲಗೊಳ್ಳುವ £ ಲಕ್ಷಣಗಳು ಕಾಣಿಸಿಕೊಂ 


ಡಿರಬೇಕು. ಇದನ್ನು ಗಮನಿಸ ದೇವಾಲಯವನ್ನು ರಕ್ಷಿಸುವ 


ಸಲುವಾಗಿ ಮತ್ತೊಂದು ಪ್ರಾಕಾರ ಗೋಡೆ "ನಿರ್ಮಾಣ 
ಗೊಂಡಿರಬೇಕು. 


ಚೂಡನಾಥ ದೇವರ ಪೂಜ್ನೆ ನೈವೇದ್ಯ, ಅಭಿ 
ಸರಕ್ಕ ಭವ ದೀಪಕ್ಕೆ ಎಣ್ಣೆ, ಖಂಡಸ್ಸುಟಿತ 


ಹೊಂದಿರುವ ಶಾಸನವೊಂದು ಮಹಾಗಣಪತಿ ದೇವರ 
ಸೈ ವ ದಕ್ಕೆ ದಶ್ತಿ ಬಿಟ್ಟು ವಿಷಯವನ್ನು ತಿಳಿಸುತ್ತದೆ 
ದೇವಾಲಯಕ್ಕೆ ವಾರ್ಷಿಕ ೯೦ ನಾಲಿ ಎಣ್ಣೆಯನ್ನು 
ಒದಗಿಸುವ ಸಲುವಾಗಿ ಕುಲೋತ್ತುಂಗ ಚೋಳನ 
ಆಳಿಕೆಯಲ್ಲಿ ಜರಾಜ ಪೆರಿಯನ್‌ ಚಾಚೂ 


ಜಡ 


ದೇವರ ಭಂಡಾರಕ್ಕೆ ಹೊನ್ನಿನ ದಾನ ಸಂದಿದೆ. ಶಾಸನ 

ದಲ್ಲಿ ಎಣ್ಣೆಯನ್ನು. ಮಾಪನ್ನ ಮಾಡುವವನ ಹೆಸರು 
ಅರುಮಾಳಿದೇವ "ಎಂದಿದೆ. 0 ಜೊತೆಗೆ ಹಗಲು ವೇಳೆ 
೧೪ ದೀಪಗಳನ್ನು 


ರಾಶ್ರಿವೇಳ ಉರಿಸಲು ಶ್ರೀ ಮಾಹೇಶ್ವರರು ಮತ್ತು 
ಪೂರ್ವಾ ಧಿರಾಜ ಶಿವಪಾದಶ್ಯಖರ "ಪೆರುಮಾಳರು 


ಕೂಡಿ ದಾನವನ್ನು ಕೊಟ್ಟಿ ದಾರೆ.! 


೧ 


ದ್ವಾರಪಾಲಕರಿಗೆ ಪೂಜೆ ಸಲ್ಲುತ್ತಿದ್ದುದ್ದು ಅತಿ 
ವಿರಳ "ಎಂದು ಹೇಳಬಹುದು. ಪೂರ್ವಾಧಿರಾಜನ 
ಗುರು ಸಿರುಪಿಳ್ಳೆ  ದ್ವಾರಪಾಲಕರನ್ನು ಪ್ರತಿಷ್ಟಾಪಿಸಿ 
ಅವರ ೈವೇದ್ಯಕ್ಕ ಸಿರುನತ್ತ ಮಂಗಲದಿಂದ ಬರುವ 


“ಕಡಿಮೈ' ಆದಾಯವನ್ನು ದತ್ತಿ ಬಿಟ್ಟಿದ್ದಾನೆ. 1 


ಹೊಯ್ಸಳ ವಿಶ್ವನಾಥ ತನ್ನ ಆಳ್ವಿಕೆಯ ಮೂರ 
ನೆಯ ವರ್ಷದಲ್ಲಿ (ಕ್ರಿಶ. ೧೨೬೩) ಚೂಡನಾಥ 
ದೇವಾಲಯದ ಮಠಪತಿಗಳು, ಭಾ 
ಜೀಯರು ಮತ್ತು ವೀರಚೋಳ ವಣುಕ್ಕಾರರು ಇವ 
ಒಂದು ರಾಜಾಜ್ಞೆಯನ್ನು ಹೊರಡಿಸಿ, . 


ಕ್ಷ ಲ [| 


ಊರುಗಳು, ಹಾಗೂ ಚೂಡವಾಡಿಯ ವೀರಚೋಳ 
ವಣುಕ್ಕಾರರಿಂದ ವಸೂಲಾಗುತ್ತಿದ್ದ ತೆರಿಗೆಯ ನಲ್ಲಿ ೧೨೩ 
ಹೊನ್ನುಗಳ ನ್ನು ದೇವಾಲಯದ ಖಂಡಸ್ಟುಟಿತ 
ಜರ್ಣ್ಯೋ ದಾರಕ್ಕೆ ೯ಮಾನ್ಯ ದತ್ತಿಯಾಗಿ ಬಿಟ್ಟಿ 
ದ್ದಾನೆ. ದಮನದ ಊರುಗಳು "ಹಾಗೂ ವೀರ 


ಚೋಳ : ವಣುಕ್ಕಾರರೂ ತೆರಿಗೆಯನ್ನು ಕೊಡಬೇಕಾಗಿತ್ತು 
ಬ ೦ಬುದನ್ನು 


ನಮನಿಸಬಹುದು. ದೇವಾಲಯದಲ್ಲಿ 


ಹ 


(0 
[2] 
GL 
೫ 


€ವರಿಗೆ ಅಬಿಷೇಕ ನಡೆಯುತ್ತಿತ್ತು- ಅಭಿಷೆ ಷೇಕಕ್ಕೆ 
ಪಿನಾಕಿನಿ ನದಿಯಿಂದ ನಿತ್ಯ ೨೦ ಕೊಡ "ನೀರನ್ನು ತರಲು 
ಹತ್ತು ಮಂದಿ ನಿಯುಕ್ತರಾಗಿದ್ದರು. ಅವರಿಗೆ ತಿಂಗಳಿ 

ಲಾ ಹತ್ತು ಹೊನ: ನ್ನುಗಳನ್ನು “ ಜೀವಿತ'ವಾಗಿ ಬ 
ರೂಢಿಯಲ್ಲಿತ್ತು. ಹೊಯ್ಸಳ ವಿಶ್ವನಾಥ ತ ಆಳ್ಲಿಕೆಯ 

ಮೂರನೆಯ ವರ್ಷದಲ್ಲಿ ಚೂಡನಾಥ 2 
ಷೇಕಕ್ಕೆ ಪಿನಾಕಿನಿ ನದಿಯಿಂದ ನೀರನ್ನು ತರಲು 
ನಿಯುಕ್ತರಾಗಿದ್ದ ಹತ್ತು ಮಂದಿಯ ಮಾಸಿಕ ಜೀವಿತ 
೧೨೦ ಹೊಸ್ನುಗಳ ನ್ನು, ಪೂರೈಸುವ ಸಲುವಾಗಿ ಕುಪ್ಪ 
ದೇವನಪ ಎಂಬ ಗ್ರಾಸ ಮವನ್ನು ದೇವದಾನವಾಗಿ 
ಗೆ ತಿರುಮೈಲಾಪುರದ ಒಬ್ಬ ವರ್ತ 
ಕೂಡ ಇದೇ ಕಾರಣಕ್ಕಾಗಿ ೧೨೦ ಹ ಹೊನ್ನುಗಳನ್ನು 
ದತ್ತಿಕೊಟ್ಟು ವಿಷಯ ಶಾಸನವೊಂದರಲ್ಲಿದೆ. ದೇವಾಲ 
ಯಕ್ಷಿ ಬರುವ . ಆದಾಯದಲ್ಲಿ ಒಂದು ಭಾಗವನ್ನು 
ರಾಜನ ಬೊಕ್ಕಸಕ್ಕೆ "ಕಾಣಿಕೆ' ತೆರಿಗೆಯ. ರೂಪದಲ್ಲಿ 
ಕೊಡುವ ಪದ್ಧತಿ “ಹೊಯ್ಸ ಳರ ಕಾಲದಲ್ಲಿ ಜಾರಿಯಲ್ಲಿ 
ದ್ದಿರಬೆಕು. ಮಮ್ಮಡಿ ವೀರಬೀ ಲ್ಲಾಳ (೧೨೯೨ - 
೧೩೪೨) ದೇವಾಲಯದ ಅಧಿಕಾರಿಗಳಿಗೆ ಒಂದು 
ರಾಜಾಜ್ಞೆಯನ್ನು ಹೊರಡಿಸಿ, ದೇವಾಲಯವನ್ನು 
“ಕಾಣಿಕ್ಸ” ತೆರಿಗೆಯಿಂದ ಮುಕ್ತಮಾಡಿ, ಹಾಗೆ ಉಳಿ 
ಯುವ ಹಣವನ್ನು ದೇವಾಲಯದ ಲ್ಲಿ ನಡೆಯುವ 
ತಿರುಪ್ಪಣೆ (ತೆಪ್ಪೋತ್ಸವ) ಜಿಗೆ ಬಳಸಬೇಕೆಂದು 
ಆದೇಶ ಕೊಟ್ಟಿದ್ದಾನೆ.'* ಇಂದಿನ 'ತೇರುಪೆ ೇಟೆಯಲ್ಲಿರುವ 
ಕೊಳದಲ್ಲಿ ಬಹುಶಃ ತೆಪ್ಪೋತ್ಸವ ನಡೆಯುತ್ತಿದ್ದಿರಬೇಕು. 


ಈ ಮೊದಲೇ ತ್ತ 
ಶತಮಾನದ ವೇಳೆಗೆ ಪ್ರಸಿದ್ಧಿ ಚೂಡನಾಥ 
ದೇವಾಲಯಕ್ಕೆ ಅಧಿಕ ಆದಾಯ ಬರತೊಡಗಿದಾಗ 
ಅದರ ನಿರ್ವಹಣೆಗೆ ಭಂಡಾರಿ , ಅಥವಾ ಸ್ಥಾನಿಕನ 
ನೇಮಕ ಕ್ರಿ.ಶ. ೧೦೮೨ರ ಸುಮಾರಿಗೆ ಆಗಿತ್ತು ಎಂದು 
ಹೇಳಬಹುದು. ಆ ವೇಳೆಗೆ ದೇವಾಲಯಕ್ತ್ಷೆ ಸೇರಿದ 
ಶೈವಮಠವೊಂದು ಅಸ್ತಿತ್ವದಲ್ಲಿತ್ತು. ಬೆಟ್ಟಕ್ಕೆ ಹೊಂದಿ 
ಕೊಂಡಂತೆ ಇರುವ ಈಗಿನ ಶೇರುಪೇಟೆ ಪ್ರದೇಶದಲ್ಲಿ 
ಈ ಮಠ ಇದ್ದಿರಬೇಕು. ಅಲ್ಲಿ ಪ್ರತಿದಿನ ಆಹಾರದಾನ 
ನಡೆಯುತ್ತಿದ್ದಿರಬೇಕು. ಕ್ರಿಶ. ಹನ್ನೆರಡನೆಯ ಶತಮಾ 
ನದ ಲಿಪಿಯಲ್ಲಿರುವ ಶಾಸನವೊಂದರಲ್ಲಿ ೪೦೦ ಜನ 
ಮಾಹೇಶ್ವರರಿಗೆ ಆಹಾರದಾನಕ್ಕಾಗಿ 
ಎಂಬುವವನು ಭೂಮಿದಾನ ನೀಡಿ 
ಅಲ್ಲಿನ ;ಮಠಪ ತಿ ಮೊದಲಿಯಾರ್‌ 
ಖವಿದೆ.' 6 ಫ್ಫೋವನವರ ಪಲ್ಲಿಯ 


[3 
wR 
ಬ 
a) 
7 
ತ 


ಕಾಲದಲ್ಲಿ  ಮಠಪುರವಾಗಿ ಕೊಟ್ಟಿದ್ದ ದಾನವನ್ನು 

ಹೊಯ್ಸಳ ರಾಮನಾಥ ಕ್ರಿ.ಶ. ೧೨೯೧ ರಲ್ಲಿ ದಾನ ನವೀಕ 

ರಣ ಮಾಡಿದನೆಂದು ಹೊಸೂರಿನ ಸವಸ ಸತವ 
ದೇವಾಲಯದಲ್ಲಿರುವ ಶಾಸನವೊಂದರಲ್ಲಿ ಹೇಳಿದೆ.” 


ಚೂಡನಾಥ ದೇವಾಲಯದಲ್ಲಿದ್ದ ಮಠಪತಿಗಳು, 
ಸ್ಥಾನ ಪತಿಗಳು, ಜೀಯರು ಮತ್ತು ವೀರಚೋಳವಣು 
ಕೃರರಿಗೆ ಹೊಯ್ಸಳ ವಿಶ್ವನಾಥ ರಾಜಾಜ್ಞೆ ಯನ್ನು 
ಹೊರಡಿಸಿರುವ ವಿಷಯ ಮೇಲೆ ಬಂದಿದೆ. ಇದರಿಂದ 
ಮಠವು ದೇವಾಲಯಕ್ಕೆ ಸೇರಿದ್ದಿತು ಎಂಬುದರಲ್ಲಿ 
ಸಂದೇಹವಿಲ್ಲ. ಮಠದ ಮೇಲ್ವಿಚಾರಣೆ ಮಠಪತಿಯ 


ಕರ್ತವ್ಯವಿದ್ದಿರಬೇಕು. ಸ್ಥಾನಪತಿ ದೇವಾಲಯದ 
ಮೇಲುಸ್ತವಾರಿಯ ಹೊಣೆಯನ್ನು ಹೊತ್ತಿದನೆ ದು 
ಹೇಳಬಹುದು. ಜೀಯರು ಯಾವ ಕಾರ್ಯವನ್ನು 


ನಿರ್ವಹಿಸುತ್ತಿದ್ದರು ಎಂಬುದು ಸ್ಪಷ್ಟವಿಲ್ಲ... ಬಹುಶಃ 
ಪೂಜಾ ವಿಧಿಗಳನ್ನು ಮಾಡುತ್ತಿದ್ದಿರಬೇಕು. ವೀರಚೋ 
ಳವಣುಕ್ಕಾರರು ಗುಡಿಯ ರಕ್ಷಣೆಗೆಂದು ನಿಯುಕ್ತರಾಗಿದ್ದ 
ರಕ್ಷಣಾ ಸಿಬ್ಬಂದಿ. ಚೂಡಾವಾಡಿಯ ಮಠಪತಿಗಳಾದ 
ತನ್‌(ಮ) ವೆನ್‌ರಪೆರುಮಾಳ್‌ 
(ರ್‌) ರಿಗೆ ಮಠಪುರವಾಗಿ ಭೂಮಿದತ್ತಿ ಬಿಟ್ಟಿರುವುದು 
ಇದೇ ದೇವಾಲಯದ ಬಸವಮಂಟಪದ ಸಮಾಪದಲ್ಲಿ 
ರುವ ತುಟಿತ ಶಾಸನವೊಂದರಲ್ಲಿದೆ. 


ಪ್ರಾರಂಭದಲ್ಲಿ ಅಹಾರ ದಾನವನ್ನು ಮೂಲ 
ಉದ್ದೇಶವಾಗಿ ಹೊಂದಿದ್ದಿರಬಹುದಾದ ಮಠದಲ್ಲಿ 
ಮೇಲೆ ತಿಳಿಸಿದ ಗುಡಿಗೆ "ಸಂಬಂಧಿಸಿದ ಅಧಿಕಾರಿಗಳು 
ಒಟ್ಟಿಗೆ ಕೂಡಿ ಕಾರ್ಯ ನಿರ್ವಹಿಸುವ ಪದ್ಧತಿ ರೂಢಿಗೆ 
ಬಂದಿರಬೇಕು. ಅವರು ಯಾವುದೇ ನಿರ್ಣಯವನ್ನು 
ತೆಗೆದುಕೊಳ್ಳುವ ಮೊದಲು ಎಲ್ಲರೂ ಒಟ್ಟಿಗೆ ಕಲೆತು 
ಚರ್ಚಿಸಿ ನಂತರ ತೀರ್ಮಾನವನ್ನು ತೆಗೆದು ಕೊಳ್ಳುತ್ತಿ 
ದ್ದರಂದು ಹೇಳಬಹುದು. ಕ್ರಿಶ. ಹದಿನೈದನೆಯ ಶತ 


ಮಾನದ ಲಿಪಿಯ ಲಕ್ಷಣಗಳುಳ್ಳ ಶಾಸನವೊಂದು 
ದೇವಾಲಯದ ಅಧಿಕಾರಿಗಳಾದ ಮಠಪತಿಗಳು, 
ಮಹೇಶ್ವರರು, ಅರಿಯಪ್ಪಜೀಯರು, ನಂಬಿಮಾರರು, 
ವೀರಭದ್ರ: , ಪಲವಾಚಾರಿಗಳು ಮತ್ತು ಶಿಲ್ಪಾಚಾರಿ 
ಗಳು ಕೂಡಿ ಇಪ್ಪತುನಾಲ್ಕು ಅಂಕಣ ಪ್ರಮಾಣದ 


ಮನೆ ನಿವೇಶನವನ್ನು ಆ ಚೋಳ ಮಣುಕಾರನಿಗೆ 
ಇ 
ಕೊಟ್ಟಿರುವ ಸಂಗತಿ ಇದೆ. ನಿವರೇ ಅರಿಯಪ್ಪ 


ಜೀಯರನಿಗೆ ಧರ್ಮ ತ್ತುಪುತ್ತೇರಿ ಎಂಬ ಒ; ಮವನ್ನು 
"ಕಾಣಿಯಾಚಿ' ಆಗಿ ನೀಡಿದ್ದಾರೆ. ಈ ದೇವಾಲ ಯದ 


೧೪೦ 


ಮತ್ತು ವಣಕಾ 
೨ ಬತ 


ಅವಿಭಾಜ್ಯ ಅಂಗವಾಗಿದ್ದ ಮಠವು ಕ್ರಿ.ಶ. ೧೬ನೆಯ ಶತ 
ಮಾನದ ನಂತರ ತನ್ನ ಅಸ್ಥಿತ್ವ ವನ್ನು ಮ 
ಹೊಯ್ದ ಛ ರಾಮನಾಥನ "ಮರಣವನ್ನು ತಿಳಿಸುವ 
ಶಾಸನ ಇದೇ ದೇವಾಲಯದ ವಿನಾಯಕ ಮಂಟಪದ 
ದಕ್ಷಿಣ ಗೋಡಯಲ್ಲಿದೆ.'* ಕ್ರಿಶ. ಸುಮಾರ ೧೨೯೬ಕ್ಕೆ 
ಸಲ್ಲುವ ಈ ಶಾಸನದಲ್ಲಿ ಮನ್ಮತ ಸಂವತ್ಸರದ ಪುಷ್ಯ 
ಮಾಸ ದ ದಶಮಿ ಸೋಮವಾರ” ರೋಹಿಣಿ" ನಕ್ಷತ್ರದಲ್ಲಿ 
ರಾಮನಾಥ ಮರಣವನ್ನಪ್ಪಿದ. ಅವನ ರಾ: ನರು 


"ಅವವ ನನ್ನು ಅನುಸರಿಸಿದರು (ಸ ಸಹಗಮನ ಮಾಡಿದರ 
` ರಾಜನ "ಸಾವು ಸಂಭವಿಸಿದ 


ಹದಿಮೂರನೆಯ ದಿವಸ 
ತಪೋಧಿರಾಜ ಎಂಬ ರಾಜ ಗುರು ಶೋಟವೊಂದ 
ಲ್ಲಿ ಶಂಭುವನ್ನು ಪ್ರತಿಷ್ಠಾಪಿಸಿದ ಎಂದಿದೆ. ಶಾಸನದಲ್ಲಿ 
ರಾಜನ ಮರಣಕ್ಕೆ ಕಾರಣವೇನೆಂದು ತಿಳಿದು ಬರುವು 
ದಿಲ್ಲ. ಅದರೆ 


ಯಾವುದೋ ಪ್ರಬಲ ಖಾಯಿಲೆ ಹಿಡಿದಿತ್ತೆಂದು ಹೇಳ 
ಬಹುದು. ಕ್ರಿಶ. ಸ ಸುಮಾರು ೧೨೮೧ರ ಶಾಸನವು 
ತೇಕಲ್ಲು ಒಡೆಯ, ಮನಾಥನ ಆರೋಗ್ಯ ಸುಧಾ 
ರಣೆ ಮತ್ತು ಉ ಬ ಕಾಗಿ ಭೂಮಿ ದತ್ತಿ ಬಿಟ್ಟಿ 
ದ್ದಾನೆ ರಾಜನ ಅಕೆಯ ಮೂವ ತ್ರನೆಯ' ವಷ 

ದಲ್ಲಿ (ಕ್ರಿಶ. ೧೨೮೪) ಮೇಲೆ ತಿಳಿಸಿರುವ ಉದ್ದೇಶ 


ಕಾಗಿಯೇ ಪೆರಿಯನಾಡಿನ ನಿವಾಸಿ ಹಾಗೂ ವಿರುವಿ 
ನಾಡಿನ ಅಧಿಕಾರಿ ಭೂಮಿ ದತ್ತಿ ಬಿಟ್ಟಿದ್ದಾನೆ? 
ಅಂದರೆ ರಾಮನಾಥ ಅವನ ಆಳ್ವಿ ಸಯ. ೨೩ನೆಯ 
ವರ್ಷದ ವೇಳೆಗಾಗಲೇ ರೋಗಪೀಡಿತ ನಾಗಿರಬೇಕು. 
ಮುಂದೆ ಕ್ರಿಶ. ೧೨೯೩ರಲ್ಲಿ ಖಾಯಿಲೆ ಉಲ್ಬಣವಾಗಿ 
ಹಾಸಿಗೆ ಹಿಡಿದಿರಬೇಕು. ಕೋಲಾರ ಜಿಲ್ಲೆ ಬೌರಿಂಗ್‌ 
ಪೇಟೆ ತಾಲ್ಲೂಕು ಮಡಿವಾಳ ಗ್ರಾಮದ ಸ್ವಯಂಭವೇ 
ಶ್ವರ ದೇವಾಲಯದಲ್ಲಿರುವ ಮೂರು ಶಾಸನಗಳು ಪ್ರ 
ವಿಷಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತವೆ. 


( 


` ಮೊದಲನೆಯ ಶಾಸನವನ್ನು ರಾಮನಾಥನ ಆಳ್ಲಿಕೆಯ 


೨೯ನೆಯ ವರ್ಷದಲ್ಲಿ, ಉಳಿದ ಎರಡು ಶಾಸನಗಳನ್ನು 
ಅವರ ಆಳ್ವಿಕೆಯ ೪೧ನೆಯ ವರ್ಷದಲ್ಲೂ ಹಾಕಿಸಲಾ 
ಗಿದೆ. ಮೇಲಿನ ಮೂರು ಶಾಸನಗಳನ್ನು ರಾಮನಾಥನ 
ಮಗ ಮಂಜಯ ಮಾಗುತ್ತ ರಾಮನಾಥನ ಪವಿತ್ರ 
ದೇಹ ಆರೋಗ್ಯ ಸುಧಾರಣೆಗೆ ದೇವದಾನವಾಗಿ 
ಭೂಮಿದತ್ತಿ ಹಾಗೂ ದೇವರ ನಂದಾದೀಪಕ್ಕೆ ಎಣ್ಣೆ 
ಯನ್ನು ಒದಗಿಸಲು ಗಾಣವನ್ನು ನಿರ್ಮಾಣ ಮಾಡಿಸಿ 
ದನೆಂದು ಹೇಳಿದೆ ಶಾಸನದಲ್ಲಿ ಬಂದಿರುವ ಮಂಜಯ 
ಮಾಗುತ್ತ ರಾಜನ ನಿಜಸುತನಾಗಿರದೆ “ಮನೆ ಮಗ 
ನೆಂದು ಹೇಳಬಹುದು. ಇವನು ರಾಜನ ಮಂತ್ರಿಯೂ 


ರಾಮನಾಥ ಗುಣಪಡಿಸಲಾಗದ . 


ಸಹ ಆಗಿದ್ದ. ಕ್ರಿ.ಶ. ೧೨೯೩ರ ಮೊದಲನೆಯ ಶಾಸನವು 
ರಾಮನಾಥ ಹುಟ್ಟಿದ್ದು “ಪುರತ್ತಾದಿ ಮಾಸದ ಶಾಡ್ಳೆ 
(ಶತಾಭಿಷಾ) ನಕ್ಷತ್ರದಲ್ಲಿ ಎಂದಿದೆ. ಅಂದರ 
ಮಂಜಯ ಮಾಗುತ್ತ ಮೊದಲನೆಯ ಶಾಸ ಸನವನ್ನು 
ಹಾಕಿಸುವ ವೇಳೆಗಾಗಲೇ ರಾಜ ಹಾಸಿಗೆಯನ್ನು ಹಿಡಿ 
ಔರಜೀಕ: ಕ್ರಿಶ: ೧೩೯೩ನೆಯ ಇಷವಿ ಆಗಸ್ಟ್‌ 
ಸೆಪ್ಟಂಬರ್‌ನಲ್ಲಿ) ರಾಮನಾಘ ಪ್ರಾಯಶಃ ಹೆ ಮೊಸರ 
ಲ್ಲಿಯೇ ತನ್ನ ಕೊನೆಯುಸಿರಳೆದಿರಬೇಕು. ಶಾಸನದಲ್ಲಿ 
ಹೇಳಿರುವ ಶಂಭುವನ್ನು ಪ್ರತಿಷ್ಠಾಪಿಸಿದ ಸ್ಥಳ ಬೆಟ್ಟದ 
ಮೇಲೆ ದೇವಾಲಯಕ್ಕೆ. JS ಪಶ್ಚಿಮಕಿ 
ರುವ ಕೊಳದ ಪಕದ್‌ ಗುಡಿ 
ರಬೇಕು. ಈ ಗುಡಿಯಲ್ಲಿ ಲಿಂಗವಿದ್ದು ತಳಪಾಯ 
ಪ್ರಾಚೀನವಾಗಿದೆ. ನೀರಿನ ಸೌಕರ್ಯ ವಿರುವ ಇಲ್ಲಿಯೇ 
ದೇವರ ಹೂದೋಟ ಇದ್ದಿರಬೇಕು. ಹೊಯ್ಸಳರ 
ಆಳ್ವಿಕೆಯಲ್ಲಿ ಹೊಸೂರು ಉಪರಾಜಧಾನಿಯಾಗಿದ್ದಿರ 
ಬಹುದು. ರಾಮನಾಥ ತನ್ನ ಕೊನೆಯ ದಿನಗಳನ್ನು 
ಇಲ್ಲಿಯೇ ಕಳೆದಿರಬೇಕು. ಬೆಟ್ಟದ ಮೇಲೆ ದೇವಾಲ 
ಯದ ಉತ್ತರಕ್ಕೆ ಸುಮಾರು ` ಒಂದು ಫರ್ಲಾಂಗು 
ರ ಕಟ್ಟಡದ ಅವಶೇಷಗಳು, ಇಟ್ಟಿಗೆಯಿಂದ 
ರ್ಮಿಸಿರುವ ತಳಪಾಯ, ಇತ್ಕಾ ದಿಗಳು ಕಂಡುಬಂ 
ಈ ಸ್ಥಳ ಸಮತಟ್ಟಾಗಿದ್ದು "ಸುತ್ತಲೂ ಕೋಟಿ 
ಇದ್ದಿರಬೇಕೆಂದು ಹೇಳಬಹುದು. “ಇಲ್ಲಿಯೇ ಅರಮನೆ 
ಇದ್ದಿರಬೇಕು. ಕೋಲಾರ ಜಿಲ್ಲೆ ಸೀ ತಿಬೆಟ್ಟದ ಮೇಲಿ 
ರುವ ಶಾಸನವೊಂದರದಲ್ಲಿ ರಾಮನಾಥನನ್ನು “ಚೂಡ 
ಜಾ? ಒಡೆಯ” ಎಂದು ಕರೆದಿರುವುದು 'ಕಂಡುಬರು 
ಪ್ರಣತಿ ಹೊಯ್ಸಳರ ಕನ್ನಡ ಶಾಸನಗಳಲ್ಲಿ ಬರುವ 
ನಹ್ರೊಸ ಬೆಟ್ಟದಲ್ಲಿ ಸುಖದಿಂ ಪ್ರಿಶ್ವೀ ರಾಜ್ಯ ೦ಗೇಯ 
ವಲ್ಲಿ” ಎಂಬ ಉಲ್ಲೇಖಗಳು ಈಗಿನ ಹೊಸೂರು 


ಬೆಟ್ಟವನ್ನೇ ಕುರಿತವೇ ಆಗಿರಬೇಕು ಎಂದು ಹೇಳ 
ಬಹುದು. 
ಇದೇ ಬೆಟ್ಟದ ಮೇಲೆ ವಾಯುವ್ಯ ಭಾಗದಲ್ಲಿ 


ರುವ ದೇವಾಲಯವು ವಾಸ್ತುದ್ಧ ಪ್ರಿಯಿಂದ ಸುಂದರ 
ವಾಗಿದೆ. ಗರ್ಭಗುಡಿಯಲ್ಲಿ ಪ್ರಧಾನ ವಾಗಿರುವುದು 
ಲಿಂಗ. ಅದರ ಹಿಂದೆ ಕಾಳಿಕಾ "ದೇವಿಯ ವಿಗ್ರಹವನ್ನು 
ಗೋಡೆಗೆ ಒರಗಿಸಿ ನಿಲ್ಲಸಿದ್ದಾರೆ. ಕ್ರಿ.ಶ. ಹದಿಮೂರ 


ನೆಯ ಶತಮಾನದಲ್ಲಿ ನಿರ್ಮಾ ಣ ಗೊಂಡಿದ್ದಿರಬಹು 
ದಾದ ಈ ಗುಡಿಯ ದೇವರನ್ನು ಅಕ್ಕಸಾಲೀಶ್ಚರ 
ಎಂಬುದಾಗಿ ಅದೇ ಗುಡಿಯಲ್ಲಿ ದೊರೆತಿರುವ ಕ್ರಿಶ. 
೧೩೨೫ರ  ಶಿಲಾಶಾಸನವೊಂದರಲ್ಲಿ ಹೇಳಿದ್‌ 
ಮುಮ್ಮಡಿ ವೀರಬಲ್ಲಾಳ” (೧೨೬೨-೧೩೪೨) 


ಇತಿಹಾಸ ದರ್ಶನ 


ಕು 
ಇರುವ ಜಾಗವೇ” ಆಗಿ 


` ಗಂಗಿಪಯ ಬಸದಿಯನ್ನು ಕಟ್ಟಿಸಿ, 


ಮಾಸಂಡಿ ನಾಡು, ಮುರಸುನಾಡು ಹಾಗೂ ಎರುಮರೆ 
ನಾಡುಗಳಲ್ಲಿ ಮಣಿಪ್ಪಣ, ಪುದುಕಾಣಿಕೆ ಇತ್ಯಾದಿ ತೆರಿಗೆಗ 


ಳನ್ನು ವಸೂಲಿ ಮಾಡಲು ಪಾಂಚಾಲಂ ಮತ್ತು ಸಿಂಗಾ 


ಚಾರಿ ಎಂಬಿಬ್ಬರಿಗೆ ಅಧಿಕಾರ ನೀಡಿರುತ್ತಾನೆ. ಹಿ ಗ ವಸೂ 
ಲಾದ ಹಣಕ್ಕೆ ಒಂದುವೇಳೆ ವಾರಸುದಾರರು ಯಾರೂ 
ಇಲ್ಲದಿದ್ದರೆ ಆ ಹಣ ಅಕ್ಕಸಾಲೀಶ್ವರ ದೇವರಿಗೆ ಸಲ್ಲುವುದು 
ಎಂದು ಶಾಸನ ತಿಳಿಸುತ್ತದೆ. 

ಚಂದ್ರಚೂಡೇಶ್ವರ ಬೆಟ್ಟದ ಉತ್ತರದಲ್ಲಿರುವ ಚಿಕ್ತ 
ಬೆಟ್ಟದ ಮೇಲೆ ಹನ್ನೆರಡನೆಯ ಶತಮಾನದಲ್ಲಿ ಒಂದು 


ಪಾರ್ಶ್ವನಾಥ ಬಸದಿ ಅಸ್ತಿತ್ವದಲ್ಲಿತ್ತು. ಬಸದಿಯಲ್ಲಿ 
ನತ್ಯ ವೂ ಆಹಾರದಾನ ನಡೆಯುತಿತ್ತು ಎಂಬುದು 
ಬೆಟ್ಟ ದ ಮೇಲೆ ಹುಟ್ಟುಗುಂಡಿನಲ್ಲಿರುವ ಕ್ರಿಶ. 


೧೧೨೮ರ ತಮಿಳು ಶಾನವೊಂದರಿಂಡ ತಿಳಿದು ಬರು 
ತಡೆ ಹೊಯ್ಸಳ ವಿಷ್ಣುವರ್ಧನನ ಕಾಲಕ್ಕೆ ಸೇರಿದ 
ಈ ಶಾನದಲ್ಲಿ 'ಅವರ ಸೇನಾಧಿಕಾರಿಗಳಾದ * ದಂಡನಾ 
ಯಕ ಗಂಗಪಯ್ಯ, ಇವನ ಮಗ ದಂಡನಾಯಕ 
ಏಚಿಮಯ್ಯ ಮತ್ತು ದಂಡನಾಯಕ ಕೆತ್ತಂದಿಯಾರರು 
ಮೊರಸುನಾಡಿಗೆ ಸೇರಿದ ಚೂಡವಾಡಿಯಲ್ಲಿದ್ದ 
ಪಾರ್ಶ್ವನಾಥ ಬಸದಿಯಲ್ಲಿ ನಡೆಯುವ ಆಹಾರದಾನ 
ಹಾಗೂ ಬಸದಿಯ ನಿರ್ವಹಣೆಗೆ ಭೂಮಿ ಕ್ರಯದಾ 
ನದ ಜೊತೆಗೆ ಚಿತ್ರಮೇಲಿನಲ್ದೂರಿನ ತೆರಿಗೆ ಮೂಲದ 
ಆದಾಯವನ್ನು ದತ್ತಿ ಬಿಟ್ಟರೆಂದಿದೆ. ದಂಡನಾಯಕ 
ವಸುಪೂಜ್ಯ ಪಂಡಿ 
ತನನ್ನು ಬಸದಿಯ ಸ್ಲಾನಪತಿಯಾಗಿ ನೇಮಿಸಿದ. ಮೇಲೆ 
ಪಂಡಿಶನಿಗೆ ಒಪ್ಪಿ 


ಮಿ ದೇವಾಲಯವಿದೆ. p> ಆ ಸ್ಥಳದಲ್ಲಿ ಬಸ 
ಆದರೆ ಜೆನ - ಧರ್ಮದ Ke 
ಲೂ ಕಂಡುಬರುತ್ತವೆ. ಬೆಟ್ಟಕ್ಕೆ ಹತ್ತುವ ಮೆಟ್ಟಲು 
ಈ ಪಕ್ಕದಲ್ಲಿ ಹುಟ್ಟು ಬಂಡೆಯ ಮೇಲೆ ಆಸೀನ 
ಭಂಗಿಯ ' ಜಿನನ ಉಬ್ಬು ಶಿಲ್ಪವಿದೆ. ಬೆಟ್ಟದ ಮೇಲೆ 
ಹುಟ್ಟುಗುಂಡಿನ ಮೇಲಿರುವ "ಶಾಸನದ "ಆರಂಭದಲ್ಲಿ 
ಆಸೀನ ಭಂಗಿಯ ಜನನ ಉಬ್ಬಶಿಲ್ಪ ಹಸು-ಕರು, 
ಸೂರ್ಯ ಚಂದ್ರರನ್ನು ಬಿಡಿಸಲಾಗಿದೆ. ಅದರ ಪಕ್ಕದಲ್ಲಿ 
ಸುಮಾರು ಹತ್ತು ಹದಿನೈದು ಅಡಿಗಳ ಆಳದ ಬಂದು 
ಪ್ರಕೃತಿ ನಿರ್ಮಿತ ನೀರಿನ ದೊಣಿ ಇದ್ದು ಈಗಲೂ 
ಅದರಲ್ಲಿ ನೀರು ಇದೆ. ಒಟ್ಟಿನಲ್ಲಿ ಈ ಬೆಟ್ಟದ ಪರಿಸರ 
ಜೈನ ಮುನಿಗಳ ವಾಸಕ್ಕೆ ಎಲ್ಲಾ ರೀಶಿಯಿಂದಲೂ 
ಪ್ರಶಸ್ತವಾದ ಸ್ಥಳವಾಗಿತ್ತು ಎಂದು ಹೇಳಬಹುದು. 


೧೪೧ 


ಹೊಸೂರಿನ 
ನಾಡಿನ ಅರಸರು 
ಕೊಟ್ಟಿದ್ದಾರೆ. ಅವುಗಳ ಪ್ರಸಿದ್ಧಿಗೆ ಕಾರಣರಾಗಿದ್ದಾರೆ 
ಎನ್ನುವುದು ಹೆಮ್ಮೆಯ ವಿಷಯವೇ ಸರಿ. ನಮ್ಮ 
ರಾಜ್ಯದಲ್ಲಿ ಕುಂದಿದ್ದೆ ರಾಜಕೀಯ ಚತುರತೆಯ ಕಾರ 
ದಿಂದಾಗಿ, ಭಾಷಾವಾರು ರಾಜ್ಯ ಗಳ ಸಳ 
ಣೆಯ ಕಾಲದಲ್ಲಿ ಅಚ್ಚಗನ್ನಡ ಪ್ರದೇಶಗಳು ನೆರಹೆಃ 


ಬೆಟ್ಟದ ದೇವಾಲಯಗಳಿಗೆ ಕನ್ನಡ 


ನಿರಂತರವಾಗಿ ದಾನ-ದತ್ತಿಗಳನ್ನು 
» ನಾಮಗಳು, ಹಬ್ಬ-ಹರಿದಿನಗಳು ಆಚರಣೆ 
ಸಂಸ್ಕೃತಿಕ ಅಂಶ! ಶಗಳ ದೃಷ್ಟಿಯಿಂದ ನೋಡಿದಾಗ ಅವು ತ 


ರೆಯ ರಾಜ್ಯಗಳಲ್ಲಿ ವಿಲೀನವಾದವು. ಭೌಗೋಳಿಕವಾಗಿ 
ಅನ್ಕ ರಾಜ್ಯ ದಲ್ಲಿ ಸೇರಿದ ಭಾಗಗಳ ಸ್ಥಳನಾಮಗಳು, ವ್ಯಕ್ತಿ 
ಇತ್ಯಾವಿ 


ಇಂದಿಗೂ ಕನ್ನಡ ನಾಡಿನ ಅವಿಭಾಜ್ಯ ಅಂಗಗಳೇ 
ಎಂದು ಭಾಸವಾಗುತ್ತದೆ.” 


ರ 


ಟಿಪ್ಪಣಿಗಳು 


ಆ.ರಿ.ಇ.ಎ. 1969-70/ಬ-307 
ಆ.ರಿ.ಇ.ಎ. 1971-72/ಬ-207 
ಆ.ರಿ.ಇ.ಎ. 1969-70/ಬಿ-303 
ಆ.ರಿ.ಇ.ಎ. ಬಿ-261 
ಆ.ರಿ.ಇ.ಎ. ಬಿ-267 
ಆ.ರಿ.ಇ.ಎ. ಬಿ-297 
ಆ.ರಿ.ಇ.ಎ. ಬಿ-264 

, ಆ.ರಿ.ಇ.ಎ. ಬಿ-277 

10. ಆ.ರಿ.ಇ.ಎ. ಬಿ-303 

11. ಆ.ರಿ.ಇ.ಎ. ಬಿ-262 

12. ಆ.ರಿ.ಇ.ಎ. ಬಿ-258 

13. ಆ.ರಿ.ಇ.ಎ. ಬಿ-274 

14. ಆ.ರಿ.ಇ.ಎ. ಬಿ-256 

15. ಆ.ರಿ.ಇ.ಎ. ಬಿ-292 

16. ಆ.ರಿ.ಇ.ಎ. ಬಿ-300 

17. ಆ.ರಿ.ಇ.ಎ.1970-71/ಬಿ-261 
18. ಆ.ರಿ.ಇ.ಎ. ಬಿ-489 

19. ಆ.ರಿ.ಇ.ಎ. 1969-70/ಬಿ-261 
20. ಎ.ಕಸೆ ಮಾಲೂರು 37 

21. ಎ.ಕ ಮಾಲೂರು 38 


ಏಂ ಜ4ಛಾಲಹಟಬಣ 


22. ಎ. ಬೌರಿಂಗ್‌ಪೇಟಿ 23, 25(8) ಮತ್ತು 25(0) 


23. ಎ.54 ಕೋಲಾರ 328 
24. ಎಜೆ ನೆಲಮಂಗಲ 9 
25. ಆ.ರಿ.ಇ.ಎ.1969-70/ಬಿ-306 
26, ಆ.ರಿ.ಇ.ಎ.1970-71/ಬ-486 


, Annual Report on Indian Epigraphy (ಆ.ರಿ.ಇ.ಎ.) 1971-72/ಬ-207 


ಹ ರಾ 
* ಈ ಲೇಖನವನ್ನು ಸಹಸ ನನಗೆ ಪ್ರೇರಣೆ ನೀಡಿ, ಪ್ರತಿ ಹಂತದಲ್ಲೂ ಸೂಕ್ತ ಸಲಹೆಗಳನ್ನಿತ್ತ ಮಾರ್ಗದರ್ಶನದಿತ್ತ 


ಪೂಜ್ಯ ಗುರುಗಳಾದ ಶ್ರೀ ಪಿ 


ಕೃತಜ್ಞ ತೆಗಳು. 


೧೪೨ 


ಖಿ. ಕೃಷ್ಣಮೂರ್ತಿ ಹಾಗೂ ಪ್ರೀ ಹ್‌ ಕೊಂಡಾರೆಡ್ಡಿ 
ಹೊಸೂರಿನ ಚಂದ್ರಚೂಡೇಶ್ವರ ದೇವಾಲಯದ ಮ್ಯನೇ ೦ಜಿಂಗ್‌ ಟ್ರಸ್ಟೀ 


ಅವರಿಗೆ ನಾನು ಆಭಾರಿಯಾಗಿದ್ದೇನೆ. 
ಶ್ರೀಮಾನ್‌ ಆರುಣಗಿರಿಶೆಟ್ಟಿ ಅವರಿಗೂ 


ಇತಿಹಾಸ ದರ್ಶನ 


1 


ಡಿ 


1 2ಹಡೇತ್ರೆಕ 
2. ಮರತತಾಂಖ 
3-೨. ೨ ಕ್ಟಲತರು 
10-14 ಪರ 3 
17. ರ ಪ,730,23 
18. ೫೫ ಗ್‌ಪತೆ ಮಂಟಕ 
Wl 19. 2p ವ. 
20. ೫ ೨ಶ್ರಸಫ 
21. ಹೊಡ್ತನಲಎ 
+. 22. ದ್ರು.ರ.2೮೫ರು 


೨.೨.೫ 


ಇತಿಹಾಸ ದರ್ಶನ 


ಚಂದ ಚೂಡೇಶ್ಟರ ದೇವಾಲಯದ ಅವರಣ. . 


24 ಭ್ರ ಜಪಂ 

25. ಬಲಪೀಸ' 

26. ಜಾಲಲಬರ' 

27. ಊಂ, 

28. ಗತಿ 

29. ೮ 

30. ತ್ವದ 

ಡ್‌. ಕಾಲರ 

32. ಸ್ಪಕ್ತ ಮೊತ್ರಿತೆರಿಲಬು 


[3] 


33. ,೨0೮%/ದ್ರ. 
೨4. ತುಉಜಾರ 


೪ಬ 


ಅಳತೆ: ಪ್ರಮಖ ಬದ್ದವಲ್ಲ. 


೧೪೩ 


